ಕರ್ನಾಟಕ ವಿಧಾನ ಪರಿಷತು . 


88-(206)-.-- MR 


ಸದಸ್ಯಠ ಹೆಸರು 
ಉತ್ತರಿಸುವ ದಿನಾ೦ಕ 
ಉತರಿಸುವವರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ“ 


ಶ್ರೀ ತ. ಪ್ರತಾಪತಂದ ಶೆಟ್ಟಿ 

(ಸೃಳೀಯ ಸಂಸ್ಥೆಗಳ ಕೇತು) 

: 13-09-2021 

. ಆರಣ್ಯ, ಆಹಾರ, ನಾಗರಿಕ ಸರಬರಾಜು 
ಮತ್ತು ಗ್ರಾಹಕಥ ಪ್ಯವಹಾರಗಳ ಸಚಿವರು. 


ಪ್ರಶ್ನೆ 


ಉತ್ತರ 


ಇತ್ತೀಚಿಗೆ 


ಕೊಡಚಾದ್ರಿ ಚಾರಣದ ಶುಲ್ಕ 
ಪರಿಷ್ಕರಣೆಗೆ ಇರುವ ಸಕ್ಷಮ 
ಪ್ರಾಧಿಕಾರ ಯಾವುದು; 
ಕೊಡಚಾದ್ರಿ 
ಚಾರಣಕ್ಕೆ ಶುಲ್ಕ 
ಪರಿಷ್ಕರಣೆಯನ್ನು 
ಮಾಡಿರುವುದು 

ಗಮನಕ್ಕೆ. ಬರಿದಿದೆಯೇ; 
ಹೌದಾದಲ್ಲಿ, ಶುಲ್ಕ 
ಪರಿಷ್ಕರಣೆಯ ಪೂರ್ವದಲ್ಲಿ 
ಮತ್ತು ಶುಲ್ಕ ಪರಿಷ್ಕ್ಠರಣೆಯೆ 
ನಂತರ ವಿಧಿಸಲಾದ ಶುಲ್ಕದ 
ಮೊಬಲಗುಗಳು ಯಾವುವು; 


ಇಲಾಖೆಯ 


ತಳಿದ ಮೂರು ವರ್ಷಗಳಲ್ಲಿ 
ಕೊಡಚಾದ್ರಿಯ ಚಾರಣದಿಂದ 
ಸಂಗ್ರಹಿಸಲಾದ ವಿವಿಧ 
ಶುಲ್ಕಗಳ ಮೊತ್ತವೆಷ್ಟು; 
ಸಂಗ್ರಹಿಸಲಾದ ಶುಲ್ಕವನ್ನು 
ಯಾವ ಲೆಕ್ಕ ಶೀರ್ಷಿಕೆಗೆ ಜಮೆ 
ಮಾಡಲಾಗುತ್ತದೆ. ಕಳೆದೆ 
ಮೂರು ವರ್ಷಗಳಲ್ಲಿ ಯಾವ. 
ಯಾವ ಉದ್ದೇಶಗಳಿಗೆ". ಈ 
ಶುಲ್ಕದಿಂದ ಸಂಗ್ರಹಿಸಿದ 
ಹೊತ್ತವನ್ನು ಬಳಕೆ 
ಮಾಡಲಾಗಿದೆ ಮತ್ತು ಅವುಗಳ 


ವೆಚ್ಮವೆಷ್ಟು; 1] 


ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಸೆಕ್ಷನ್‌ 28 ರಂತೆ ಪ್ರಧಾನ 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮುಖ್ಯ ವಸ್ಯಜೀವಿ 


| ಪರಿಪಾಲಕರು, ಬೆ೦ಗಳೂರು: ರವರು ಚಾರಣ ಶುಲ್ಕ ನಿಗದಿಗೆ ಸಕ್ಷಮ 


ಪ್ರಾಧಿಕಾರವಾಗಿರುತ್ತಾರೆ. 

ಈ ಕಛೇರಿಯ ಅಧಿಕೃತ ಜ್ಥಾನನ ಪತ್ರ ಸಂಖ್ಯೆ: 
PCCFIWL)/B2/TariffRates/ CR-39(E 2020-21, ದಿವಾಂಕ: 
3103/2021 ರಲ್ಲಿ ದಿಪಾಂಕ: 1-04-2021 ರಿಂದ ಜಾರಿಗೆ ಬರುವಂತೆ 
ಕೊಡಚಾದ್ದಿ ಪ್ರವೇಶಕ್ಕೆ ಶುಲ್ಕವನ್ನು ಪರಿಷ್ಯ್ಠರಣೆ ಮಾಡಲಾಗಿರುತ್ತ ದೆ. 


ಶುಲ್ಕ ಪರಿಷ್ಕರಣೆಯ ಪೂರ್ವ ಮತ್ತು ನಂತರಡ ಶುಲ್ಕದ ವಿವರ ಈ 
ಕೆಳಗಿನಂತಿರುತ್ತದೆ: 


'ಶುಲ್ಮ ಪರಿಷ್ಕರಣೆಯ 
ಹಂತದ ' 
ಎಿಗದಿಪಡಿಸಿದ ಶುಲ, 
ಪ್ರ.ಸಂ 1B) 
ಭಾರತೀಯರಿಗೆ -100.00, 
ವಿದೇಶಿಯರಿಗೆ -400.00,- 
ಮಕಳಿಗೆ -50.00 
ಈ.ಸಂ 3(1) 
] 200.00 300.00 
ಮೊರು ವರ್ಷಗಳಲ್ಲಿ ಕೊಡಚಾದ್ರಿಯಲ್ಲಿ ಸಂಗ್ರಹಿಸಿದ 
ಮೊತ್ತವನ್ನು ಸರ್ಕಾರದ ಆದೇಶ ಸಂಖ್ಯ: ಅಪಜೀ 180 
ಎಫ್‌ಡೆಯ್ಬ್ಯುವಲ್‌ 2014 ದಿಸಾಲಕ: 16.11.2016ರನ್ವಯ ಬಡ್ರಾ 
ಹುಲಿ ಸಂರಕ್ಸಿತ ಪುತಿಷ್ಠಾನ ನಿಧಿಗೆ ಜಮೆ ಮಾಡಲಾಗುತ್ತಿದೆ ಹಾಗೂ 
ಸೈಳೀಯ : ಅಭಿವೃದ್ದಿ ಉದ್ದೇಶಕ್ಕಾಗಿ ಕಟ್ಟಿನಹೊಳೆ ಪರಿಸರ 
ಅಬಿವೃದ್ಧಿ ಸಮಿತಿಗೆ ಜಮೆ ಮಾಡಲಾಗುತ್ತಿದೆ. i 


ಪ್ರೆಷೇಶ ಶುಲ್ಕ ಫ್ರುಸೆಂ (ಗ) 
ಭಾರತಿಯರಿಗೆ - 
25.00, 
ಮಕ್ಕಳಿಗೆ -10.00 


ಕ್ರಸಂ (3) 


ಜಾರಣ ಶುಲ, 


ಕಳೆದ 


ಸಂಗ್ರಹಿಸಲಾದ ವಿವಿಧ ಶುಲ್ಕಗಳ ವಿವರ ಈ ಕೆಳಕಂಡಂತಿದೆ: 


ನಿರ್ವಹಣೆ, ಕಚೇರಿ ಪೆಜ್ಜ, ಕಟ್ಟಿನಹೊಳೆ ಶೌಜಾಲಯ ನಿರ್ಮಾಣ, 


ಕಳದ `ಮೊರು ವರ್ಷಗಧವ್ಪ ಕೊಡಚಾದ್ರಿಯ ಜಾರಣದರದ 


(ರೂ.ಲಕ್ಷಗಳಲ್ಲಿ) 
ಕ? ಪರ್ಷ ರಕ್ಲಿತಾರಣ್ಯದ 7 ಸಫೇಯಿ ಕೊಡಚಾದ್ವಿ 
Na ಅಭಿವೃದ್ದಿ | ಅಭಿವೃದ್ದಿ ಯಲ್ಲಿ 


ಉದ್ದೇಶಕ್ಕಾಗಿ | ಉದ್ದೇಶಕ್ಕಾಗಿ | ಸಂಗ್ರಹಿಸಿದ . 
| ಭದ್ರಾಹುಲಿ | ಕಟ್ಟಿನಹೊಳೆ ವಿವಿಧ 


ಪ್ರತಿಷ್ಠಾನ" ಪರಿಸರ ಶಲ್ಮಗೆಳ 
ವಿಧಿಗೆ ಜಮೆ 'ಆಭಿವೃದ್ದಿ ಒಟ್ಟಿ 
'ಮಾಡಿದ ಶುಲ್ಮ | ಸಮಿತಿಗೆ ಜಮ ಮೊತ್ತ 
ಶುಲ, 
k 1 3 4 5 


- 


2 
2018-19 | 39,90,100.00 | 23,22743.00 63,12,843.00 
pd IN 2019-20 49,3f,295,00: | 284842700 77,79,716.00 


3 2020-21 17,62,525.00 | 11,15,928.00 | 28,78,453.00 
4 |.2021-22 19,64,248.00 2೭8ಿ2021.00 | 2246,269.00 
- (ಆಗಸ್ಟ 


11 ಅಂತ್ಯದವರಗಿ | _ SN 
ಕುದುರೆಮುಖ ವನ್ಯಜೀವಿ ವಿಭಾಗದ ಮೂರು ರಕ್ಲಿತಾರಣ್ಯಗಳಲ್ಲಿ 
ವಿನಿಧ ಶುಲ್ಕಗಳ ಮೂಲಕ ಸೆಂಗ್ರಹವಾಗುವ ಆದಾಯವನ್ನು 
ರಕ್ಷಿತಾರಣ್ಯದ ಅಭಿವೃದ್ಧಿ ಉದ್ದೇಶಕ್ಕಾಗಿ ಭದ್ರಾ ಹುಲಿ ಪ್ರತಿಷ್ಠಾನ 
ಬಿಧಿಗೆ ಜಮೆ ಮಾಡಲಾಗುತ್ತಿದ್ದು, ಈ ಆದಾಯದಡಿ 2018-19ರಲ್ಲಿ 
ಯಾವುದೇ ವೆಜ್ಜೆ ಮಾಡಿರುವುದಿಲ್ಲ. ಕಳೆದ ಎರಡು ವರ್ಷಗಳಲ್ಲಿ 
ಸದರಿ ವಿಭಾಗದ ವಿವಿಧ ವಲಯಗಳಲ್ಲಿ ಗಸ್ತುಪಥ ನಿರ್ವಹಣೆ, 
ಚಾರಣಪಥ ನಿರ್ವಹಣೆ, ಕೆರೆ ನಿರ್ವಹಣೆ, ಸೂಚನಾ ಫಲಕಗಳ 
ಅಳವಡಿಕೆ ಮತ್ತು ನಿರ್ವಹಣೆ, ಆರ್ಕಿಡೇರಿಯಂ ಅಭಿವೃದ್ಧಿ, ವಾಹನ 


ಅರಣ್ಯದಂಚಿಸ ಗ್ರಾಮಸ್ಕರಿಗೆ ವೈದ್ಯಕೀಯ ಶಿಬಿರ, ದಿನಗೂಲಿ 
ನೌಕರರ ವೇತನ ಪಾವತಿ, ಮಂಚೂಣಿ ಸಿಬ್ಬಂದಿಗಳಿಗೆ ವಿಮೆ, 
ವನ್ಯಜೀವಿ ಸಪ್ರಾಹ ಆಚರಣೆ, ಪೀಠೋಪಕರಣ ಖರೀದಿಗಳಿಗೆ ಮೆಚ್ಚ 
ಭರಿಸಲಾಗಿದೆ. 2019-20ರಲ್ಲಿ ರೂ. 48.93395 ಲಕ್ಷ, ಮತ್ತು 2020- 
21ರಲ್ಲಿ ರೂ. 6715329 ಲಕ್ಷ ವೆಚ್ಚ ಭರಿಸಲಾಗಿದೆ. ಮತ್ತು 2021- 
22ರಲ್ಲಿ ಈವರೆಗೆ ಯಾವುದೇ ಪೆಚ್ಚ ಮಾಡಿರುವುದಿಲ್ಲ. 


ಸ್ಥಳೀಯ ಅಭಿವೃದ್ದಿ ಉದ್ದೇಶಕ್ಕಾಗಿ ಕಟ್ಟಿನಹೊಳಿ ಪರಿಸರ 
ಅಭಿವೃದ್ಧಿ ಸಮಿತಿಗೆ ಜಮೆ ಮಾಡಿದ ಆದಾಯದಲ್ಲಿ ಕಳೆದ ಮೂರು 
ವರ್ಷಗಳಲ್ಲಿ ಗ್ರಾಪುಸ್ಮರಿಗೆ ಸೋಲಾರ್‌ದೀಪ ವಿತರಣೆ, ಗ್ರಾಮಸ್ಸೆರಿಗೆ 
ಸೋಲಾರ್‌ ವಾಟರ್‌ ಹೀಟರ್‌, ಸೋಲಾರ್‌ ಬೀದಿ ದೀಪ, ಸೊಡಚಾದ್ರಿ 
ಮಣ್ಣು ರಸ್ತೆ ನಿರ್ವಹಣೆ, ಸ್ತಳೀಯ ಜನರಿಗೆ ಉದ್ಯೋಗ, ಕಛೇರಿ 
ವೆಚ್ಚ, ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ವಾಹನ, ಸಮವಸ್ತ, 
ಪುಸ್ತಕ, ಬ್ಯಾಗ್‌ ವಿತರಣೆ, ಸ್ಥಳೀಯ ದೇವಸ್ಥಾನಕ್ಕೆ ಧನ ಸಹಾಯ, 
ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ, ಸಮಿತಿ ವ್ಯಾಪ್ತಿಯ 
ಸ್ಥಳೀಯರಿಗೆ ವೈದ್ಯಕೀಯ ವೆಚ್ಚ, ಕಳ್ಳಬೇಟಿ ತಡ ಶಿಬಿರದ 
ನಿರ್ವಹಣೆ, ವಾಹನ ವೆಚ್ಚ, ಸಿಬ್ಬಂದಿಗಳ ಸೌಲಭ್ಯಗಳು, ಶಾಲೆಗಳಿಗೆ 
ಸಾರ್ಟ್‌ ಕ್ಲಾಸ್‌ ವ್ಯವಸ್ಥೆ ವನ್ಯಜೀವಿ ಸಪ್ತಾಹ ಆಚರಣೆ, ಅಣಬೆ ಕೃಷಿ 


ತರಬೇತಿ, ಅಡಿಕೆ ಸುವಿಯುವ ಯಂತ್ರ, ಅಡಿಕೆ ಮರ ಹೆತ್ತುವ ಯಂತ್ರ, 


k 


ಮುಂತಾದ ಸ್ಮ್ಕಳೀಯ ಜನರಿಗೆ ಪ್ರಯೋಜನವಾಗುವಂತಹ 
ಕಾಮಗಾರಿಗಳಿಗೆ ಮೆಚ್ಚ ಭರಿಸಲಾಗಿದೆ. 2018-19ನೇ ಸಾಲಿನಲ್ಲಿ 


'ರೂ.23:00472ಲಕ್ಷ,.- 2019-20ರಲ್ಲಿ ...ರೊ.17.37820_ ಲಕ್ಷ, 2020 


21ರಲ್ಲಿರೂ.17.25008ಲಕ್ತ, ವೆಚ್ಚ ಭರಿಸಲಾಗಿದೆ. 


ಹೊಡಚಾದ್ರಿಯಲ್ಲಿ ಪೂರ್ಣ 
ಪ್ರಮಾಣದ ಮೂಲ 
ಸೌಕರ್ಯಗಳಿಲ್ಲದಿದ್ದರೂ 

ಜೀಪ್‌ ಸಂಚರಿಸಲು ರಸ್ತೆ 
ಕೂಡಾ ಸರಿಯಾಗಿಲದಿದ್ದರೂ 
ಶುಲ್ಕ 


ಕುರಿತು: ಸಾರ್ಪಜನಿಕರು 


' ಅಸಮಾಧಾನ 


ವ್ಯಕ್ತಪಡಿಸಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಕೊಡಚಾದ್ರಿಯನ್ನು ಪುವಾಸಿ 
ಸ್ನೇಹಿಯಾಗಿಸಿರುವುದರ 
ಕುರಿತು ಸರ್ಕಾರದ 
ಯೋಜನೆಗಳು ಯಾವುವು? 


ಸಂಖ್ಯೆ: ಅಪಜೀ 161 ಎಫ್‌ಬಬ್ಮಾಬಿಲ್‌ 2021 


ವಿಧಿಸುತ್ತಿರುಪುದದ ' 


x ಸೆಂಖ್ಯೆ: 
| 6/7/2021ರಲ್ಲಿ ಕೇಂದ್ರ ಸರ್ಕಾ ರಕ್ಕೆ ಸಲ್ಲಿಸಲಾಗಿರುತ್ತದೆ. ಅಲ್ಲದೇ 


] ತಮವಹಿಸಲಾಗಿದೆ. 


ಸಾಡವಾವಯು ಅಧಯಾರಣ್ಯ ವಾಪಿಯಲ್ಲಿದ್ದು ವನ್ಯಜೀವಿ | 


ಸಂರಕ್ಷಣಾ ಕಾಯ್ಕೆ, 1972ರ ಸೆಕ್ಷನ್‌ 28ರಂತೆ ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ (ವನ್ಯಜೀವಿ) ಕಛೇರಿಯ ಅಧಿಕೃತ ಜ್ಞಾಪನ ಪತ್ರ 
ಸಂಖ್ಯೆ: PCCF(WL)/B2/Tariff Rates/ CR-39(E)/2020-21, ದಿನಾಂಕ: 
3/03/2021 ರಲ್ಲಿ ಪಿಗದಿಪಡಿಸಿದ ಶುಲ್ಕವನ್ನು ಪಾವತಿಸಿ 
ಅಭಯಾರಣ್ಯಕ್ಕೆ ಪ್ರವೇಶಿಸಬೇಕಾಗಿರುತ್ತದೆ. 

ಕೊಡಟಾದ್ರಿಯನ್ನು ಪ್ರವಾಸಿ ಸ್ನೇಹಿಯಾಗಿಸಿರುವುದರ' ಕುರಿತು 
ಈಗಾಗಲೆ ಕೊಡಚಾದ್ರಿಯ ಕಟ್ಟಿನಹೊಳೆ ಪ್ರವೇಶದಲ್ಲಿ 
ಮೂಲಭೂತ ಸೌಕರ್ಯ ಕುರಿತು ಪ್ರವಾಸಿಗರಿಗೆ ಕುಡಿಯುವ ನೀರಿನ 
ವ್ಯವಸ್ಥೆ ಪುರುಷ "ಮತ್ತು ಮಹಿಳೆಯರಿಗೆ. ಪೃತ್ಯೇಕ 
ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ರಸ್ತೆಯು ಅರಣ್ಯ 
ಪ್ರದೇಶದಲ್ಲಿ ಹಾದುಹೋಗಿದ್ದು; ಇದನ್ನು ಶಾಶ್ವತ ರೀತಿಯಲ್ಲಿ 
ಅಬಿವ್ಯದಿಪಡಿಸಲು ಅರಣ್ಯ ಸಂರಕ್ಷಣಾ ಕಾಯ್ದೆ ಮತ್ತು ವನ್ಯಜೀವಿ 
ಮಂಡಳಿಯ ಪೂರ್ವಾನುಮತಿ ಅಗತ್ಯವಿರುತ್ತದೆ. ಈ ಬಗ್ಗೆ. 
ಉಪಯೋಗಿ ಸಂಸ್ಥೆಯಾದ ಕೆ.ಆರ್‌.ಐ.ಡಿ.ಎಲ್‌, ಶಿವಮೊಗ್ಗ ಇವರು 
ರಾಷ್ಟೀಯ ವನ್ಯಜೀವಿ ಮಂಡಳಿಯ ಪೂರ್ವಾನುಮತಿ ಪಡೆಯುವ 
ಸಲುವಾಗಿ *Pಂrvesh.ಗcn" ತಂತ್ರಾಂಶದಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದು, 


ಸದರಿ ಪುಸ್ತಾವಸೆಗೆ `ದಿನಾಂಕ: "19.01:2021`ರಂದು. ನಡೆದ 15ನೇ 


ರಾಜ್ಯ ವನ್ಯಜೀವಿ. ಮಂಲಡಳಿಯ ಸಭೆಯಲ್ಲಿ ಅನುಮೋದನೆ 
ವೀಡಲಾಗಿದ್ದು, ಅದರನ್ನೆಯ ಪ್ರಸ್ತಾವನೆಯನ್ನು ಸರ್ಕಾರೆದ ಪತ 
ಎಫ್‌ಇಇ-38ಿ-ಎಫ್‌ಐಲ್‌ಎಲ್‌-2021(%), ದಿನಾಂಕ: 


ಸದರಿ ಪ್ರಸ್ತಾವನೆ ಕುರಿತಂತೆ ಕೇಂದ್ರ ಸರ್ಕಾರವು ಕೋರಿರುವ 
ಮಾಹಿತಿಯನ್ನು . ಸರ್ಕಾರದ ಪತ್ರ ದಿನಾಂಕ: 19/2021ರಲ್ಲಿ 
ಸಲ್ಲಿಸೆಲಾಗಿರುತ್ತದೆ. ಪುಸ್ತುತ ಪ್ರಸ್ತಾವನೆಯು ಕೇಂದ್ರ ಸರ್ಕಾರದ 
ಪರಿಶೀಲನಾ ಹಂತದಲ್ಲಿರುತ್ತದೆ. ಪರಿಸರ ಅಭಿವೃದ್ಧಿ ಸಮಿತಿಯ 
ಮೂಲಕ ಪ್ರತಿನಿತ್ಯ ಕೊಡಚಾದ್ರಿ ಪ್ರದೇಶದಲ್ಲಿ ಸಂಗ್ರಹವಾಗುವ 
ಪ್ಲಾಸ್ಟಿಕ್‌ “ತ್ಯಾಜ್ಯಗಳನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಗುತ್ತಿದ್ದು 
ಸದರಿ: ಪ್ರದೇಶವನ್ನು ಸ್ವಚ್ಛವಾಗಿ 


NAN 
. (ಉಮೇ ಧಿ 
ಅರೆಣ್ಯ, ಆಹಾದ, ಸರೆಬರಾ'ಜು ಮತ್ತು 


ಗ್ರಾಹಕರ ವ್ಯವಹಾರಗಳ ಸಚಿವರು 


ಇಟ್ಟುಕೊಳೆಲು |. 


